ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


109 

ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 

(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯಿತರಾದವರು) . 
01.02.2021 

ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


ಪ್ರಶ್ನೆ 


ಉತ್ತರ 


ರಾಜ್ಯದ ಸರ್ಕಾರಿ ಮತ್ತು 
ಅನುದಾನಿತ ಶಾಲೆಗಳ ' ಮಕ್ಕಳಿಗೆ 
ಬೆಳಗಿನ ನೀಡುವ 


ಯೋಜನೆ ಜಾರಿಯಲ್ಲಿದೆಯೇ; 


ಉಪಹಾರ 


ರಾಜ್ಯದ 276 ಸರ್ಕಾರಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿನ ಪೂರ್ವ, ಪ್ರಾಥಮಿಕ 
ತರಗತಿಗಳಲ್ಲಿ (ಎಲ್‌ಸೆ.ಜಿ ಮತ್ತು ಯುಕೆ.ಜಿ) ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ 
ಮಧ್ಯಾಹ್ನ ಉಪಹಾರ ಯೋಜನೆಯಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಇಲಾಖೆಯ ವತಿಯಿಂದ ನೀಡಲಾಗುತ್ತಿರುವ ಆಹಾರ ಪ್ರಮಾಣ ಮತ್ತು ಘಟಕ 
ವೆಚ್ಚಕ್ಕೆ ಅನುಗುಣವಾಗಿ, ಬೆಳಗಿನ ಉಪಹಾರವನ್ನು 2019-20ನೇ ಸಾಲಿನಿಂದ 
ನೀಡಲು ಸರ್ಕಾರದ ಆದೇಶ ಸಂಖ್ಯೆ: ಇಡಿ 07 ಎಂಎಂಎಸ್‌ 2019 ದಿನಾಂಕ: 
13/08/2019 ರನ್ನಯ ಅನುಮತಿ ನೀಡಲಾಗಿದೆ. 


ಸರ್ಕಾರಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿನ ಪೂರ್ವ ಪ್ರಾಥಮಿಕ ತರಗತಿಗಳ 
ಹೊರತಾಗಿ ಉಳಿದ ಯಾವುದೇ ಸರ್ಕಾರಿ ಮತ್ತು ಅನುಬಾನಿತ ಶಾಲೆಗಳ ಮಕ್ಕಳಿಗೆ 


| ಬೆಳಗಿನ ಉಪಹಾರ ನೀಡುವ ಯೋಜನೆ ಸರ್ಕಾರದಿಂದ ಜಾರಿಯಲ್ಲಿರುವುದಿಲ್ಲ. 


ಆ) 


ಇದ್ದಲ್ಲಿ ಎಷ್ಟು ಸರ್ಕಾರಿ ಮತ್ತು 
ಅನುದಾನಿತ ಶಾಲೆಗಳಿಗೆ ಈ 
ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. 


ರಾಜ್ಯದ 276 ಸರ್ಕಾರಿ ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿನ ಪೂರ್ವ ಪ್ರಾಥಮಿಕ 
ತರಗತಿಗಳಲ್ಲಿ (ಎಲ್‌.ಕೆ.ಜಿ ಮತ್ತು ಯುಕೆ.ಜಿ) ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ 
ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಬೆಳಗಿನ ಉಪಹಾರವನ್ನು ಒದಗಿಸಲಾಗಿದೆ. 


ಇ) ಸದರಿ ಯೋಜನೆಯನ್ನು ಖಾಸಗಿ He ಯೋಜನೆಯನ್ನು ಖಾಸಗಿ ಶಾಲೆಗಳಿಗೆ ವಿಸ್ಥರಿಸುವ ಯಾವುದೇ ಪ್ರಸ್ತಾವನೆ 


ಶಾಲೆಗಳಿಗೂ ವಿಸರಿಸುವ ಉದ್ದೇಶ 
ಸರ್ಕಾರಕ್ಕಿದೆಯೇ? ' 


ಸರ್ಕಾರದ ಮುಂದೆ ಇರುವುದಿಲ್ಲ. 


ಇಪಿ 04 ಎಂಎಂಎಸ್‌ 2021 


ಮಾ 


ವಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು 


